ಬುಡಕಟ್ಟು ಮಕ್ಕಳಿಗೆ ಬಹುಭಾಷಾ ಶಿಕ್ಷಣ ವಸಂತಶಾಲಾಧಿ 


ಸಂಧ್ಯಾ ಗಜ್ಜರ್‌ ಮತ್ತು ಸೋನಲ್‌ ಬಕ್ಷಿ 


ವಡೋದರಾದ ಭಾಷಾ ಸಂಶೋಧನೆ ಮತ್ತು ಪ್ರಕಾಶನ ಕೇಂದ್ರವನ್ನು 
ಪದ್ಮಶ್ರೀ ಡಾ.ಗಣೇಶ್‌ ದೇವಿ ಅವರು 1೨೨6ರಲ್ಲ ಸ್ಥಾಪಿಸಿದರು. 
ಬರೋಡಾದ ಎಮ್‌.ಎಸ್‌. ಯುನಿವರ್ಸಿಟಯಲ್ಲ ಇಂದ್ದೀಷ್‌ 
ಸಾಹಿತ್ಯದ ಪ್ರಾಧ್ಯಾಪಕರಾಗಿದ್ದ ದೇವಿಯವರು ವಶಿಪಿ- 
ಹೋಗುತ್ತಿರುವ ಅಥವಾ ಅಳವಿನ೦ಂಚಿನಲ್ಲರುವ ಭಾಷೆಗಳನ್ನು 
ಕುರಿತಾಗಿ ತಮಗಿದ್ದ ಅತೀವ ಕಾಳಜಂರು ಕಾರಣದಿಂದ 
ಸಂಶೋಧನೆಯನ್ನು ಕೈಗೊಳ್ಳಲೆಂದು ಪ್ರಯಂ ನಿವೃತ್ತಿ ಪಡೆದರು. 
ತಮ್ಮ ಸಂಶೋಧನೆಯನ್ನು ಅವರು ಬುಡಕಟ್ಟು ಹಾಗೂ ಅಲೆಮಾರಿ 
ಸಮುದಾಯಗಳಗೆ ಸೇರಿದ ಭಾಷೆಗಳೇ ಹೆಚ್ಚಾಗಿ ಅಳವಿನತ್ತ 
ಸಾಗುತ್ತಿವೆ ಎ೦ಬ ಅಂಶವನ್ನು ಕಂಡುಕೊಂಡರು. ಈ ಭಾಷೆಗಳಗೆ 
ಅಪಿಯುರುವುದಿಲ್ಲ ಹಾಗೂ ಅವು ಬಹುತೇಕ ಮೌಬಕವಾಗಿ ಮಾತ್ರ 
ಅಸ್ಪಿತ್ತದಲ್ಲರುವುದು ಅದಕ್ಕಿದ್ದ ಅತ್ಯ೦ತ ಪ್ರಮುಖ ಕಾರಣವಾಗಿತ್ತು. 


ಬುಡಕಟ್ಟು ಜನಾಂಗಗಳ ಸಂದರ್ಭದಲ್ಲ. ಸಾಮಾಜಕ ಸೂಚಕಗಳು 
ತುಂಬಾ ನಿರಾಶಾದಾಯಕ ಚಿತ್ರವನ್ನು ನೀಡುತ್ತವೆ ಎನ್ನುವುದು 
ಎಲ್ಲರಿಗೂ ತಿಆದಿದೆ. ತಜ್ಞರು ಬೊಟ್ಟು ಮಾಡಿ ತೋರಿಸಿದ ಪ್ರಕಾರ, 
ಬುಡಕಟ್ಟು ಸಮುದಾಯಗಳ ಸಾಮಾಜಕ ವಾಸ್ತವಿಕತೆ ಹಾಗೂ 
ಸಂದರ್ಭದಲ್ಲ ಶಿಕ್ಷಣವೆನ್ನುವುದು ದೂರದ ಮಾತಾಗಿದೆ. ಅದು 
ಅವರ ಪಾಲಗೆ ಅವಾಸ್ತವಿಕವೂ ಅಪ್ರಸ್ತುತವೂ ಆಗಿದೆ. ಇನ್ನಿತರ 
ಅನುಕೂಲ ವಂಚಿತ ಪರಿಸರಗಕಲ್ಲಯೂ ಶಿಕ್ಷಕರು ಮಕ್ಕಳೊಡನೆ 
ಸಂಬಂಧವೇ ಇಲ್ಲದ ಹಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ಈ 
ಸಂಗತಿ ಬುಡಕಟ್ಟು ಪರಿಸರದಲ್ಲ ಇನ್ನಷ್ಟು ಉತ್ತೇಕ್ಷಿತ ರೂಪದಲ್ಪ 
ಕಂಡುಬರುತ್ತದೆ. ಈ ಕೊರತೆಯನ್ನು ನೀಗಿಸಲು ಶಿಕ್ಷಕ 
ಸಮುದಾಯ ತಮ್ಮನ್ನು ಇನ್ನೂ ಹೆಚ್ಚು ತೊಡಗಿಸಿಕೊಳ್ಳಬೇಕು 
ಹಾಗು ಮಾತೃಭಾಷೆಯ ಮತ್ತು ಪ್ರಥಮ ಭಾಷಾ ಆಧಾರಿತ ಶಿಕ್ಷಣದ 
ಮೇಲೆ ಹೆಚ್ಚನ ಒತ್ತು ನೀಡುವುದು ಅತ್ಯಗತ್ಯವೆಂಬುದು ಎಲ್ಲರಿಗೂ 
ತಿಆದಿರುವ ವಿಚಾರ. 


ಸವಾಲುಗಳು 

ಖಾರತದಲ್ಲ ಭಾಷೆಂಶು ಆದಾರದ ಮೋಲೆ ರಾಜ್ಯಗಳು 
ವಿಭಜನೆಯಾದಂದಿನಿಂದ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಕಲ್ಪ 
ಬೋಧನೆಯ ಮಾಧ್ಯಮವು ಆಯಾ ರಾಜ್ಯ ಭಾಷೆಯಲ್ಲಯೇ 
ಇರುತ್ತದೆ. ಬುಡಕಟ್ಟು ಹಳ್ಳಗಳಲ್ಲಿಯೂ ಇದೇ ನಿಯಮವು 
ಅನ್ವಯಿಸುತ್ತದೆ. ಈ ಶಾಲೆಗಳಗೆ ಶಿಕ್ಷಕರನ್ನು ನೇಮಕ ಮಾಡುವ 
ಪ್ರಕ್ರಿಯೆಯು ಕೇಂದ್ರೀಕೃತ ವ್ಯವಸ್ಥೆಬುಂದ ನಡೆಯುತ್ತದೆ. 
ಇದರಿಂದಾಗಿ, ಬುಡಕಟ್ಟು ವಲಯಗಳಂ೦ದ ದೂರ ಇರುವ 
ಜಲ್ಲೆಗಳಂದ ಬುಡಕಟ್ಟು ಸಮುದಾಯಕ್ಕೆ ಸೇರಿರದ ಶಿಕ್ಷಕರನ್ನು 
ಬುಡಕಟ್ಟು ಜನಾಂಗದವರ ಶಾಲೆಗಳಗೆ ನೇಮಿಸುವ ಸಾಧ್ಯತೆ 
ಇರುತ್ತದೆ. ಹಾಗಾಗಿ, ಕಾಗದಪತ್ತಗಕ್ಲ ಠೇ ಸಂಗತಿಗಳು ಸರಳ 
ಹಾಗೂ ಸ್ಪಷ್ಟ ಎಸಿಸಿದರೂ ತರಗತಿ ಕೊಠಡಿಗಳಲ್ಲ ಅವು ತುಂಬಾ 
ಸಂಕೀರ್ಣವಾಗಿದೆ. 


1 ಗ್ರಾಮೀಣ ಮಕ್ಷಳು ಶಾಲೆಗೆ ಸೇರುವಾಗ ಸುಮಾರು 6 ನೆಯ 
ವಯಸ್ಸಿನಲ್ಲ ನೇರವಾಗಿ ಮೊದಲನೆಯ ತರಗತಿಗೆ ಸೇರುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ನಗರದ ಶಾಲೆಗಕಲ್ತರುವಂತೆ ನರ್ಸರಿ, ಜ್ಯೂನಿಯರ್‌ ಮತ್ತು 
ಸೀನಿಯರ್‌ ಕಿಂಡರ್‌ಗಾರ್ಟನ್‌ ಶಾಲೆಗಳಲ್ಲ ಲಭ್ಯವಾಗುವ 
ಅರೆ-ಔಪಚಾರಿಕವಾದ ರಕ್ಷಣಾತ್ಕಕ/ಸಿದ್ಧತಾ ಸೇತುವ್ಯವಸ್ಥೆಗಳು 
ಅವರಿಗೆ ಇರುವುದಿಲ್ಲ. ಗ್ರಾಮೀಣ ಭಛಾಗದಲ್ಪ್ಲಯೂ ಅನೇಕ 
ಕಡೆಗಳ ಶಾಲಾಪೂರ್ವ ಶಿಕ್ಷಣಕ್ಷಾಗಿ ಅಂಗನವಾಡಿ / 
ಬಾಲವಾಡಿಗಳವೆ. ಹಲವಾರು ಶಿಕ್ಷಕರು ಹಾಗೂ ಗುಂಪುಗಳು 
ಶಾಲಾಪೂರ್ವ ಶಿಕ್ಷಣವನ್ನು ಒದಗಿಸುವಲ್ಲ ನಿರತವಾಗಿವೆ. 
ಇವರು ಈ ಅಂಗನವಾಡಿ/ಬಾಲವಾಡಿಗಳನ್ನು ಖೋಧನಾಕ್ರಮ 
ಹಾಗೂ ಚಿಕ್ಕ ಮಕ್ಕಳ ಶಿಕ್ಷಣಕ್ಕೆ (Early Childhood Education- 
ECE) ಸಂಬಂಧಿಸಿದಂತೆ ಹೆಚ್ಚು ಸಮರ್ಥವಾಗಿಸಲು 
ಪ್ರಯತ್ನಿಸುತ್ತಿದ್ದಾರೆ. ಹಾಗಿದ್ದರೂ ಮಗುವನ್ನು ಮೊದಲನೆಯ 
ತರಗತಿಯ ಪಠ್ಯಕ್ರಮಕ್ಷೆ ಅಣಿಗೊಳಸುವಲ್ಲ ಭಾರತದ 
ಮೂರಾರು ಹಳ್ಳಗಳಲ್ಲ ಇರುವ ಅಂಗನವಾಡಿ/ಬಾಲವಾಡಿಗಳ 
ಕೊಡುಗೆ ಮತ್ತು ಪರಿಣಾಮಕಾರಿತ್ವವು ಸಾಜತಾಗಿಲ್ಲ. 

2. ಆಯಾ ರಾಜ್ಯದ ಪ್ರತ್ಯೇಕ ಮಂಡಳಗಳು ನಿಗದಿಪಡಿಸಿದ 
ಪಠ್ಯಕ್ರಮಗಳ ಪ್ರಕಾರ, ಮೊದಲನೆಯ ತರಗತಿಯಲ್ಲರುವ 
ಮಗುವು ಪೂರ್ಣವಾಕ್ಯವೊಂದನ್ನು ಹಿದಲು ಹಾಗೂ 
ಬರೆಯಲು, ಒಂದು ಅಂಕಿಯ ಕೂಡುವ/ಕಳಲೆಯುವ 
ಲೆಕ್ಕ್ಷಗಳನ್ನು ಮಾಡಲು ಶಕ್ತವಾಗಿರಬೇಕು. ತರಗತಿಯಲ್ಲನ 
ಬಹುತೇಕ ಮಕ್ಷಳು ಇದನ್ನು ಹಿಂದೆ ಮಾಡಿಲ್ಲದಿರುವುದು 
ಅಥವಾ ಅದನ್ನು ಮಾಡಲು ಅವರಿಗೆ ಬರದೇ ಇರುವುದು 
ಶಿಕ್ಷಕರಿಗೆ ದೊಡ್ಡ ಸವಾಲಾಗುತ್ತದೆ. 

3. ಶಿಕ್ಷಕರ ಭಾಷೆ (ಬೋಧನೆಯ ಮಾಧ್ಯಮ) ಹಾಗೂ ಮಗುವಿನ 
ಭಾಷೆಗಳು ಬೇರೆಬೇರೆಯಾಗಿದ್ದಾಗ ಇದು ಇನ್ನೂ 
ಕಷ್ಟಕರವಾಗುತ್ತದೆ. ಹಾಗಾಗಿ, ಇಬ್ಬರಿಗೂ ಒಬ್ಬರು ಹೇಳದ್ದು 
ಮತ್ತೊಬ್ಬರಿಗೆ ಅರ್ಥವಾಗುವುದಿಲ್ಲ. 

4. ತರಗತಿಯಲ್ಲ ಕಲಸುತ್ತಿರುವುದನ್ನು ಅರ್ಥಮಾಡಿಕೊಳ್ಳಲು 
ಸಾಧ್ಯವಾಗದೇ ಬಹಳಷ್ಟು ಮಕ್ಸ್‌ಳು ಶಾಲೆಂಶುನ್ನೇ 
ಜಟ್ಟುಬಡುತ್ತಾರೆ. ಮರಳ ಶಾಲೆಗೆ ಬರುವ ಅವಕಾಶ ಅವರಿಗೆ 
ಸಿಗುವುದೇ ಇಲ್ಲ ಎಂದರೂ ಸರಿಯೇ. 


ಈ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟನಲ್ಲ ಸಾಧನವೊಂದನ್ನು 
ವಿನ್ಯಾಸಗೊಳಸಲಾಗಿದೆ: ಅದು ಪ್ರತಿಯೊಂದು ಬುಡಕಟ್ಟು 
ಭಾಷೆಯಲ್ಲಯೂ 6 ವರ್ಷದ (ಒಂದನೆಯ ತರಗತಿಗೆ ಪ್ರವೇಶ 
ಪಡೆಯಲು ನಿಗದಿಪಡಿಸಿದ ವಯಸ್ಸು) ಸಾಮಾನ್ಯ ಮಗುವೊಂದು 
ಅರಥ್ಥಮಾಡಿಕೊಳ್ಳಬಹುದಾದ. 120೦-150೦ ಪದಗಳಗೆ 
ಸೂಕ್ತವಾದ ಸರಳ, ಸಂಕೇತ ಚಿತ್ರಗಳರುವ ಒಂದು ಚಿತ್ರ ಪದಕೋಶ 
(Pictorial Glossary). ಬುಡಕಟ್ಟು ಭಾಷೆಯಲ್ಲನ ಪದವನ್ನು ಚಿತ್ರದ 
ಮೂಲಕ ತೋರಿಸಿ ಅಥ್ಥಮಾಡಿಸಲಾಗುತ್ತದೆ ಹಾಗೂ ಗುಜರಾತಿ / 
ಇಂದ್ದಿಷ್‌/ಹಿಂದಿಗಳಲ್ಪ್ಲಯೂ ಪದ/ಅರ್ಥದ ಭಾಷಾಂತರವನ್ನು 
ಒದಗಿಸಲಾಗುತ್ತದೆ. ಶಿಕ್ಷಕರು (ಬುಡಕಟ್ಟು ಸಮಾಜಕ್ಕೆ ಸೇರಿರ'ದ 
ಅಥವಾ ತಾವು ನೇಮಕಗೊಂಡ ಪ್ರದೇಶದ ಭಾಷೆಯನ್ನು 
ತಿಆಯದವರು) ತರಗತಿಯಲ್ಲ ಮಕ್ಕಳೊಡನೆ ಸಂವಹನಕ್ಕಾಗಿ, ತಮ್ಮ 


ಶಾಲೆಯು ಇರುವ ಪ್ರದೇಶದಲ್ಪ ಹೆಚ್ಚನ ಜನರು ಯಾವ ಭಾಷೆಯನ್ನು 
ಮಾತನಾಡುತ್ತಾರೋ ಆ ಭಾಷೆಯ ಚಿತ್ರ-ಪದಕೋಶವನ್ನು 
ಐಕಸಬಹುದು. ಪದಕೋಶಗಳ ಗರಿಷ್ಠ ಬಳಕೆಗೆ ಸಂಬಂಧಿಸಿದಂತೆ 
ಶಿಕ್ಷಕರಿಗೆ ತರಬೇತಿ ನೀಡಲು ಒಂದು ದಿನದ ಅವಧಿಯ ಸರಳ 
ಕಾರ್ಯಾಗಾರವನ್ನು ವಿವ್ಯಾಸ ಮಾಡಲಾಗಿದೆ. ಇದರಿಂದಾಗಿ ಅವರು 
ಅಲ್ಲ ಚಾಲ್ರ ಇರುವ ಭಾಷೆಯಲ್ಲ ಸಾಮಾನ್ಯವಾಗಿ ಬಕಸುವ ಪದ 
ಹಾಗೂ ನುಡಿಗಟ್ಟುಗಳನ್ನು ಕಅತು ಬಳಸಲು ಅನುವಾಗುತ್ತದೆ. 
ಬುಡಕಟ್ಟು ಭಾಷೆಗಳು ಪ್ರಧಾನವಾಗಿರುವ ಪ್ರದೇಶಗಳಲ್ಲನ ಶಾಲಾ 
ಶಿಕ್ಷಕರಿಗೆ ವಿತರಿಸುವುದಕ್ಷಾಗಿ ನಮ್ಯ ಕೆಲವು ಪದಕೋಪಶಗಳನ್ನು 
ಗುಜರಾತಿನ ಸರ್ವ ಶಿಕ್ಷಣ ಅಭಿಯಾನದಲ್ಲೂ ಬಳಸಲಾಗುತ್ತಿದೆ. ಈ 
ತನಕ ನಾವು 16 ಚಿತ್ರ-ಪದಕೋಶಗಳನ್ನು ತಯಾರಿಸಿದ್ದು. 
ಇವುಗಳಲ್ಲ ಹನ್ನೆರಡನ್ನು ಬುಡಕಟ್ಟು ಭಾಷೆಗಳಗಾಗಿ ಮತ್ತು ನಾಲ್ಗನ್ನು 
ಅಲೆಮಾರಿ ಸಮುದಾಯಗಳ ಭಾಷೆಗಆಗಾಗಿ ಸಿದ್ಧಪಡಿಸಿದ್ದೇವೆ. 


ವಸಂತಶಾಲಾ ಮಾದರಿ 

ಭಾಷಾ' ಕೇಂದ್ರವು 2೦೦5ರಲ್ಲ ವಸಂತಶಾಲಾ ಎಂಬ ವಸತಿ 
ಶಾಲಾಶಿಕ್ಷಣ ಕಾರ್ಯಕ್ರಮವನ್ನು ಆರಂಭಸಿತು. ಅದಕ್ಕೂ ಮೊದಲು 
ವಡೋದರಾದಲ್ಲನ ಬೃಹತ್‌ ಕಟ್ಟಡ ನಿರ್ಮಾಣದ ಜಾಗಗಳಲ್ಪ ಕಟ್ಟಡ 
ಕಾರ್ಮಿಕರ ಮಕ್ಕಳಗಾಗಿ (ಬಹುತೇಕ ಅವರು ಛಯೋಬಾ 
ಉದಯಪುರ್‌ ಪ್ರಾಂತದಿಂದ ಬಂದ ಬುಡಕಟ್ಟು ಕುಟುಂಬದವ- 
ರಾಗಿದ್ದರು.) ಅನೌಪಚಾರಿಕ ಶಿಕ್ಷಣವನ್ನು ನೀಡಿ, ತದನಂತರ 
ಪಂಚ್‌ಮಹಲ್‌ ಮತ್ತು ಛೋಟಾ ಉದಯಪುರ್‌ ತಾಲೂಕು / 
ಜಲ್ಲೆಗಳ ಹಳ್ಳಗಳಲ್ಲ ಶಾಲೆಗೆ ಹೋಗುವ ಮಕ್ಷಳ ಜೊತೆಗೆ ಬಹಳ 
ವರ್ಷ ಕೆಲಸ ಮಾಡಿದ್ದೆವು. ಆ ಮೂಲಕ ಹಲವು ವರ್ಷಗಳ 
ಅನುಭವವನ್ನು ಗಳಸಿದ್ದೆವು. ಇವು ಸೀಮಿತ-ಅವಧಿಯ (ವರ್ಷಗಳ) 
ಕಾರ್ಯಯೋಜನೆಗಳಾಗಿದ್ದು, ಅವು ಮುಗಿದ ಮೇಲೆ ಮಕ್ಷಳನ್ನು 
ಅವರ ಪಾಡಿಗೆ ಅವರನ್ನು ಜಟ್ಟುಜಡಲಾಗುತ್ತಿತ್ತು. ಈ 
ಕಾರ್ಯವಿಧಾನದಿಂದಾಗಿ ಮಕ್ಷಳಗೆ ತುಂಬಾ ಅನ್ಯಾಯವಾಗುತ್ತದೆ 
ಎಂದು ನಮಗಸನ್ನಿಸಿತು. ಹಾಗಾಗಿ ನಾವೇ ಮಕ್ಷಳಗಾಗಿ 
ಶಾಲೆಯೊಂದನ್ನು ನಡೆಸಬೇಕೆಂದು ತೀರ್ಮಾನಿಸಿದೆವು. 


ಈ ರೀತಿಯಾಗಿ ವಸಂತಶಾಲಾದ ಪರಿಕಲ್ಪನೆಯು ಅಸ್ತಿತ್ವಕ್ಕೆ 
ಬಂದಿತು. ನಾವು ತುಂಬಾ ಬಡವರಾದ ಮತ್ತು ವಲಸೆ ಕಾರ್ಮಿಕರ 
ಕುಟುಂಬಗಳಗೆ ಸೇರಿದ, ಅನ್ಯಥಾ ಶಾಲೆಗೌ ಹೋಗುವ 
ಅವಕಾಶಗಳೇ ಇಲ್ಲದ, ಶಾಲೆ ಬಟ್ಟ ಅಥವಾ ಶಾಲೆಗೇ ಹೋಗಿರದ, 
6ರಿಂದ 12ರ ವಯೋಮಾನದ 6೦ ಮಂದಿ ಗಂಡು ಮತ್ತು 
ಹೆಣ್ಣುಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಸಿಕೊಂಡೆವು. ಆರಂಭದ 
ಎರಡು ವರ್ಷಗಳಲ್ಲೇ ಈ ಮಕ್ಷಳು ಸಾಮಾನ್ಯವಾಗಿ ರಾಡ್ದಾ, 
ದುಂಗ್ರಾ ಅ, ತಾಡವಿ ಹಾಗೂ ಲ ಬುಡಕಟ್ಟು ಸಮುದಾಯಗಳಗೆ 
ಸೇರಿದವರಾಗಿದ್ದು. ತನ್ನದೇ ಭಾಷೆಯನ್ನು ಹೊಂದಿರುವ ಪ್ರತಿ 
ಸಮುದಾಯದ ಮಕ್ಕಳು ಆ ಭಾಷೆಯನ್ನೇ ಮಾತನಾಡುತ್ತಾರೆ 
ಎಂಬುದನ್ನು ವಾವು ಕಂಡು ಕೊಂಡೆವು. 


ಅವರು ರಾಜ್ಯ ಭಾಷೆಯಾದ ಗುಜರಾತಿಯಲ್ಲ ಅಷ್ಟಾಗಿ 
ಮಾತನಾಡುತ್ತಿರಲಅಲ್ಲ. ಅವರಿಗೆ ತಮ್ಯ ಬುಡಕಟ್ಟು ಭಾಷೆಯನ್ನು 
ಜಟ್ಟು ಇತರ ಮೂರು ಬುಡಕಟ್ಟು ಭಾಷೆಗಳಕ್ಲನ ಯಾವುದೂ 
ಅರ್ಥವಾಗುತ್ತಿರಅಲ್ಲ. ಹಾಗಾಗಿ, ನಮ್ಮಲ್ಲ ಕೇವಲ ಅರವತ್ತೇ 
ಮಕ್ಕಳದ್ದರೂ ಭಾಷೆಗಳ ಸಂಕೀರ್ಣವಾದ ಮಿಶ್ರಣವಿತ್ನು. ನಾವು ಈ 


ಕಾರ್ಯದಲ್ಲ ತೊಡಗಿಸಿಕೊಂಡ ಬುಡಕಟ್ಟು ಶಿಕ್ಷಕರು ಒಂದಿಷ್ಟು 
ಶಿಕ್ಷಣವನ್ನು ಹೊಂದಿದವರಾಗಿದ್ದರು. ಆದರೆ ತಮ್ಮ ವಿದ್ಯಾರ್ಥಿಗಳು 
ಮಾತನಾಡುವ ಎಲ್ಲಾ ಭಾಷೆಗಳನ್ನೂ ಕಅಯುವ ಬಯಕೆ ಮತ್ತು 
ಸಾಮರ್ಥ್ಯಗಳೇ ಅವರ ಮುಖ್ಯ ಅರ್ಹತೆಯಾಗಿತ್ತು. ಅದಕ್ಕೂ ಹೆಚ್ಚು 
ಮುಖ್ಯವಾದದ್ದೆಂದರೆ, ಕಅಸುವುದರಲ್ಲ ಅವರಿಗಿದ್ದ ಪ್ರೀತಿ, ತರಗತಿ 
ಕೊಠಡಿಯಲ್ಲ ಉದ್ದೇಶಿತ ಕೆಲಸವನ್ನು ಮಾಡಿತೋರಿಸುವ ಅವರ 
ಸಾಮರ್ಥ್ಯ ಹಾಗೂ ಮಕ್ಷಳ ಬಗ್ಗೆ ಅವರು ಹೊಂದಿದ್ದ ಪ್ರೀತಿ ಮತ್ತು 
ಮಮತೆ. 


ವಸಂತಶಾಲಾದ ಬೋಧನಾಕ್ರಮ 

ಶೈಕ್ಷಣಿಕ ವರ್ಷದ ಆರಂಭದಲ್ಲ (ಸರ್ಕಾರವು ತಂದ ಹೊಸ 
ನಿಯಮಾವಳಗಳಕ ಪ್ರಕಾರ, ಈಗ ಅದು ೭2೦೭2೦ರ ಏಪ್ರಿಲ್‌ನಿಂದ) 
ಹೊಸದಾಗಿ ಪ್ರವೇಶ ಪಡೆದ ಎಲ್ಲಾ ಮಕ್ಕಳ ಕಲಕೆಯ ಮಟ್ಟ. ವಿಷಯ 
ಗೆಹಿಕೆಯ ಸಾಮರ್ಥ್ಯ. ಕಲಸಿದ ವಿಷಯಗಳ ದ್ರಹಿಕೆ, ಸ್ವಾಭಾವಿಕ 
ಕೌಶಲ (ಸಧttಟudೇ), ಸಾಮಾಜಕವಾಗಿ ಒಡನಾಡುವ ರೀತಿಗಳು 
ಮತ್ತು ಇನ್ಯಾವುದೇ ವಿಶೇಷ ಪ್ರತಿಭೆಗಳನ್ನು ತಿಆದುಕೊಳ್ಳಲಾಗುತ್ತದೆ. 
ಏಕೆಂದರೆ ಇವರಲ್ತ ಕೆಲವು ಮಕ್ಕಳಾದರೂ ಒಂದಲ್ಲ ಒಂದು ವೇಕೆ 
ಶಾಲೆಗೆ ಹೋದವರಾಗಿರಬಹುದು. ಅವರ ಕಅಕೆಯ ಮಟ್ಟ ಮತ್ತು 
ಸಾಮರ್ಥ್ಯದ ಮೌಲ್ಯಮಾಪನಗಳ ವಿಶ್ಲೇಷಣೆಯನ್ನು ಆಧರಿಸಿ. 
ಶಿಕ್ಷಕರು ಪ್ರತಿಯೊಂದು ಮಗುವೂ ವಯಸ್ಸಿಗೆ ತಕ್ಕಂತೆ 
ತಲುಪಬೇಕಾಗಿರುವ ಕಅಕೆಯ ಮಟ್ಟವನ್ನು ನಿರ್ಧರಿಸುತ್ತಾರೆ ಮತ್ತು 
ಅವರನ್ನು ಐದು ಕಅಕೆಯ ಗುಂಪುಗಳಾಗಿ ವಿಂಗಡಿಸುತ್ತಾರೆ: 


ಅ. ಜಾಗೃತಿ : ಒಂದು ಮತ್ತು ಎರಡನೆಯ ತರಗತಿ 
ಆ. ಪ್ರಕೃತಿ : ಮೂರು ಮತ್ತು ನಾಲ್ಲನೆಯ ತರಗತಿ 
ಇ. ಸಂಸ್ಕೃತಿ : ಐದನೆಯ ತರಗತಿ 

ಈ. ಪ್ರಕೃತಿ : ಆರನೆಯ ತರಗತಿ 

ಉ. ಪ್ರಗತಿ : ಏಳನೆಯ ತರಗತಿ 


ಹಾಗಿದ್ದರೂ ಮಗುಪೊಂದು ನಿರ್ದಿಷ್ಟ ವಿಷಯದಲ್ಲ ತನಗಿರುವ 
ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಒಂದು ಅಥವಾ ಒಂದಕ್ಕಿಂತಲೂ 
ಹೆಚ್ಚು ಗುಂಮುಗಳಲ್ತ ಜೊತೆಜೊತೆಗೇ (ಏಕಕಾಲಕ್ಷೆ) 
ಭಾಗವಹಿಸಬಹುದು. ಮೌಲ್ಯಮಾಪನವು ನಿರಂತರ 
ಪ್ರಕ್ರಿಯೆಯಾಗಿರುತ್ತದೆ. ಪ್ರತಿ ಮೂರು ತಿಂಗಳಗೆ ಔಪಚಾರಿಕ 
ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಜೊತೆಗೆ, ಶಿಕ್ಷಕರು ಅವಲೋಕನ, 
ತರಗತಿ ಕಾರ್ಯ, ಪಾಲ್ಗೊಳ್ಳುವಿಕೆ ಇತ್ಯಾದಿಗಳ ಮೂಲಕ ಮಕ್ಷಳ 
ಪ್ರಗತಿಯ ಮೇಲೆ ನಿಗಾ ವಹಿಸುತ್ತಾರೆ. ಬುಡಕಟ್ಟು ಸಮುದಾಯದ 
ಮಕ್ಕಳಲ್ಲ ಹೆಚ್ಚನವರು ಶೈಕ್ಷಣಿಕ ಸಂಗತಿಗಳನ್ನು ಬಹಕ ಬೇಗ 
ಕಅಯ ಬಲ್ಲರು ಮತ್ತು ಅವರಿಗೆ ಸ್ವಲ್ಪ್ಲಮಟ್ಟಗಿನ ಜಾಣತನವೂ 
(Street Smartness) ಇದೆ ಎನ್ನುವುದು ನಮಗೆ ಕಂಡುಬಂದಿತು. 
ಇದು ಜನರೊಂದಿಗೆ ಸಾಮಾನ್ಯವಾಗಿ ಒಡನಾಡುವಾಗ ಅವರಿಗೆ 
ನೆರವಾಗುತ್ತದೆ. 


ಶೈಕ್ಷಣಿಕ ವಿಷಯಗಳು ಮತ್ತು ಅದರಲ್ಲನ ವಿವರಗಳು ಗುಜರಾತ್‌ 
ರಾಜ್ಯ ಮಂಡಳಯ ಪಠ್ಯಕ್ರಮಕ್ಕೆ ಅನುಗುಣವಾಗಿದೆ. ವಸಂತ- 
ಶಾಲಾಗೆ ತರಬೇತಿಗೆಂದು ಬಂದಿದ್ದ ಶಿಕ್ಷಕರೊಬ್ಬರು ತಾವು 
ಗಮನಿಸುತ್ತ ಕುಳತಿದ್ದ ತರಗತಿಯಲ್ಲ ಶಿಕ್ಷಕರು ಸಾರ್ವಜನಿಕ 
ಆಡಳತಕ್ಷೆ ಸಂಬಂಧಿಸಿದಂತೆ ಸರಪಂಚ್‌ ಹುದ್ದೆಗಿಂತ ಮೇಲ್ಪಟ್ಟು 


'ಭಾರತದ ಆದಿವಾಸಿ ಸಮುದಾಯಗಳಗೆ "ಧ್ಧನಿ' ನೀಡುವ ಉದ್ದೇಶದಿಂದ ಭಾಷಾ ಸಂಶೋಧನೆ ಮತ್ತು ಪ್ರಕಟಣೆ ಕೇಂದ್ರವನ್ನು 1೨೨6 ರಲ್ಪ 
ಸಾಪಿಸಲಾಯುತು. ಈ ಆದಿವಾಸಿ ಅಕಾಡೆಮಿಯವನ್ನು ಗುಜರಾತ್‌ನ ಚೋಲಾಉದಯಪುರ ಜಲ್ಲೆಯ ತೇಜ್‌ಗಡ್‌ನಲ್ಪ್ಲ ಭಾಷಾ ಕೇಂದ್ರದವರು 


(೧) 
ಸಾಪಿಸಿದ್ದಾರೆ. 
® ಎ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


68 


ಯಾವ ಯಾವ ಹುದ್ದೆಗಳವೆ ಎಂಬುದನ್ನು ತಿಆದಿರದ ಮಕ್ಷಳಗೆ 
ನಗರಪಾಲಕೆ ಎನ್ನುವ ವಿಷಯವನ್ನು ವಿವರಿಸಿ ಹೇಆದ ರೀತಿಯು 
ತಮಗೆ ತುಂಬಾ ಮೆಚ್ಚುಗೆಯಾಯುತೆಂದು ಹೇಳಆದರು. ಹಾಗಾದರೆ, 
ಮಕ್ಕಳಗೆ ಅರ್ಥವಾಲಯುತೇ? ಹೌದು. ಅರ್ಥಮಾಡಿಕೊಂಡರು. 
ಬಹಳಷ್ಟು ಮಕ್ಕಳು ಪ್ರಶ್ನೆಗಳನ್ನು ಕೇಆಳದರಾದರೂ ಅವರ ಪ್ರಶ್ನೆಗಳಗೆ 
ಉತ್ತರವನ್ನು ಯೋಚಿಸಿ ಹೇಳುವ ಕ್ರಿಯೆಯುಂದಾಗಿ ಶಿಕ್ಷಕರಿಗೆ ಆ 
ಪರಿಕಲ್ಪನೆಯನ್ನು ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಲು ಸಾಧ್ಯವಾಯಿತು. 


ತರಗತಿಗಳ ಆ ಶಾಲೆ ಪ್ರಾರಂಭವಾದ ಕೂಡಲೇ ಪಾಠ 
ಮಾಡಲು ಆರಂಭಸಿದರೂ ಮಕ್ಕಳಗೆ ಮೊದಲ ವಾರಗಳಲ್ಪ 
ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳಲು. ಸ್ವಂತ ತಾವೊಬ್ಬರೇ 
ಇರಲು, ಬೇರೆ ಮಕ್ಕಳನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲು. 
ತರಗತಿಯಲ್ಲನ ಅಭ್ಯಾಸ ಚಟುವಟಕೆಗಳಗೆ ಮರಳಲು, 
ಶಿಕ್ಷಕರನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು. 
ಅಕಾಡೆಮಿಯಲ್ಲರುವ ಇತರರನ್ನು ಪರಿಚಯುಸಿಕೊಳ್ಳಲು 
ಸಮಯವನ್ನು ಕೊಡಲಾಗುತ್ತದೆ. ಸಾಧಾರಣವಾಗಿ, 
ಹೊಸದಾಗಿ ಸೇರಿದ ಮಕ್ಕಳು ಅಗಸ್ಟ್‌-ಸೆಪ್ಲೆಂಬರ್‌ ಹೊತ್ತಿಗೆ 
ನೆಲೆಯೂರುತ್ತಾರೆ. ಆಗ ಶಿಕ್ಷಕರು ಮತ್ತು ಮಕ್ಕಳು ತಮ್ಮ 
ಗಮನವನ್ನು ಸಂಪೂರ್ಣವಾಗಿ ಬೋಧನೆ ಮತ್ತು ಕಲಕೆಯ 
ಪ್ರಕ್ರಿಯೆಯತ್ತ ನೀಡತೊಡಗುತ್ತಾರೆ. ಆದ್ದರಿಂದ ಈ ಆರು 
ತಿಂಗಳುಗಳ ಅವಧಿಯಲ್ಲ ತರಗತಿಕೊಠಡಿಯ ಕಾರ್ಯ- 
ಚಟುವಟಕೆಗಳು ತೀಪ್ರಗೊಳ್ಳುತ್ತವೆ. ಕಆಕೆಯ ಪ್ರಕ್ರಿಯೆಗೆ 
ಪೂರಕವಾಗಿರುವಂತೆ ಪಠ್ಯೇತರ ಚಟುವಟಕೆಗಳನ್ನೂ 
ರೂಪಿಸಲಾಗುತ್ತದೆ. 


ಮಕ್ಷಳು ಮೂರೋ ನಾಲ್ಲೋ ಭಾಷಾ ಸಮುದಾಯಗಳಗೆ (ರಾಥ’್ವಿ. 
ಅಲ, ಚೌಧರಿ, ತಾಡ್ಲಿ) ಸೇರಿದವರಾಗಿರುವುದರಿಂದ, ಆರಂಭಕ 
ತಿಂಗಳುಗಳಲ್ತ ಮಕ್ನಳಗೆ ಅವರವರ ಮಾತೃಭಾಷೆಯಲ್ಲಯೇ 
ಕಲಅಸಲಾಗುತ್ತದೆ. ವಸಂತಶಾಲಾದಲ್ಲ ಅನುಸರಿಸುತ್ತಿರುವ 
ಕ್ರಮದಂತೆ, ಮಕ್ಕಳು ತರಗತಿ ಕೊಠಡಿಯಲ್ಲ ಮತ್ತು ಹೊರಗೆ ಕೂಡ, 
ಶಿಕ್ಷಕರೊಡನೆ ಹಾಗೂ ಇತರ ಮಕ್ಷಳೊಡನೆ ಮಾತನಾಡುವಾಗ, ಆಟ 
ಆಡುವಾಗ, ಪಠ್ಯೇತರ ಚಟುವಟಕೆಗಳಲ್ಲ ತೊಡಗಿಕೊಂಡಾಗ ತಮ್ಮ 
ಮಾತೃಭಾಷೆಯಲ್ಲಯೇ ಮಾತನಾಡುವುದನ್ನು ಸಕ್ರಿಯವಾಗಿ 
ಉತ್ತೇಜಸಲಾಗುತ್ತದೆ. ಈ ಭಾಷೆಗಳನ್ನು ಇತರ ಮಕ್ಷಳು ಹಾಗೂ 
ಶಿಕ್ಷಕರು ಆಲಅಸುವುದರಿಂದ ನಿಧಾನವಾಗಿ ಅವರೂ ಅದನ್ನು 
ಉಪಯೋಗಿಸತೊಡಗುತ್ತಾರೆ. ಶಿಕ್ಷಕರು ಅವುಗಳನ್ನು ಭಾಷೆಯೂ 
ಸೇರಿದಂತೆ ಎಲ್ಲಾ ವಿಷಯಗಳ ಪಾಠ ಮಾಡಲು ಬಳಸುತ್ತಾರೆ. 
ಇದರಿಂದ ಮಗುವಿಗೆ ತನ್ನು ಭಾಷೆಯ ಕುರಿತಾಗಿ ಹೆಮ್ಮೆಯ ಭಾವನೆ 
ಮೂಡುತ್ತದೆ ಮತ್ತು ಅದು ಭಾಷೆಯನ್ನು ವಿಶ್ವಾಸಪೂರ್ವಕವಾಗಿ 
ಬಳಸತೊಡಗುತ್ತದೆ. ಅದಕ್ಕೂ ಮುಖ್ಯವಾದುದೆಂದರೆ, ಮಗುವಿನ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಗೆಹಿಕೆಯು ಹೆಚ್ಚದಂತೆಲ್ಲ. ಹೆಚ್ಚು ಅರ್ಥವಾದಂತೆಲ್ಲ ಅಧ್ಯಯನದಲ್ಲಿ 
ಅಂದರೆ, ಓದು, ಬರಹಗಳಕಲ್ಪ ಅದಕ್ಕೆ ಆಸಕ್ತಿಯು ಹುಟ್ಟಲು ಅಥವಾ 
ಆಸಕ್ತಿ ಮತ್ತೆ ಚಿಗುರಲು ಇದರಿಂದ ನೆರವಾಗುತ್ತದೆ. 


ಒಮ್ಮೆ ಮಗುವು ತನ್ನು ಮಾತೃಭಾಷೆಯಲ್ಲ ಪ್ರಾಥಮಿಕ 
ಸಾಕ್ಷರತೆಯನ್ನು ಪಡೆಯಲು ಆರಂಭಸಿದ ಮೇಲೆ ನಿಧಾನವಾಗಿ 
ಗುಜರಾತಿ ಭಾಷೆಯನ್ನು ಪರಿಚಯುಸಿ ಅದಕ್ಕೆ ವರ್ಗಾಯುಸ- 
ಲಾಗುತ್ತದೆ. ನಂತರ ಹಿಂದಿ, ಸಂಸ್ಕೃತ ಹಾಗೂ ಇಂದ್ದಿಷ್‌ 
ಭಾಷೆಗಳನ್ನು ಒಂದೊಂದಾಗಿ ಪರಿಚಯುನಿ. ಆ ಭಾಷೆಗಳಗೆ 
ಬದಲಾಯುಸಲಾಗುತ್ತದೆ. ತರಗತಿಯ ಮಕ್ಕಳು ಮಾತನಾಡುವ 
ಎಲ್ಲಾ ಬುಡಕಟ್ಟು ಭಾಷೆಗಳನ್ನೂ ಪರಿಚಲುಸಲಾಗುತ್ತದೆ. ಇದರಿಂದ 
ವಸಂತಶಾಲಾದಲ್ಲ ನಿಜಕ್ಸೂ ಬಹುಭಾಷಾ ವಾತಾವರಣವನ್ನು 
ನೋಡಬಹುದು. ಕಳೆದ ಎರಡು ವರ್ಷಗಳಂ೦ದ, ಜರ್ಮನಿ ದೇಶದ 


ಇಬ್ಬರು ವಿದ್ಯಾರ್ಥಿಗಳು (Gap-year students) ಪಸಂತಶಾಲಾದಲ್ಲ 
ತರಬೇತಿ ಪಡೆಯುತ್ತಿದ್ದಾರೆ. ಮಕ್ಕಳು ಅವರಿಂದ ಕೆಲವು ಜರ್ಮನ್‌ 
ನುಡಿಗಟ್ಟುಗಳನ್ನು ಹಾಗೂ ಹಾಡುಗಳನ್ನು ಕಅತಿದ್ದು. ಅವರಿಗೆ 
ಗುಜರಾತಿಯನ್ನೂ ಕಅಸಿದ್ದಾರೆ! 


ಕಲಕೆಯಲ್ಲನ ಅಂತರವನ್ನು ನಿವಾರಿಸುವುದು 

ಸೆಫ್ಲೆಂಬರ್‌ ಮತ್ತು ಮಾರ್ಚ್‌ ತಿಂಗಳ ನಡುವಿನ ಅವಧಿಯಲ್ಲ 
ಶಿಕ್ಷಕರು. ಯಾವ ಮಕ್ಕಳನ್ನು ಮುಖ್ಯವಾಹಿನಿಯ ಶಾಲೆಗಳಗೆ, 
ಅವರ ವಯಸ್ಸಿಗೆ ಸೂಕ್ಷವಾದ ತರಗತಿಗೆ ಸೇರಿಸ- 
ಬೇಕಾಗುತ್ತದೆಯೋ. ಆ ಮಕ್ಕಳಲ್ಲ ಕಂಡುಬಂದ ಕಲಕೆಯ 
ಅಂತರವನ್ನು ಹೋಗಲಾಡಿಸಲು ತಮ್ಮ ಗಮನವನ್ನು 
ಕೇಂದ್ರೀಕರಿಸುತ್ತಾರೆ. ಈ ಮಕ್ಕಳು ತಮ್ಮ ಶಾಲಾ ಶಿಕ್ಷಣವನ್ನು 
ಯಶಸ್ವಿಯಾಗಿ ಪೂರೈಸಲು ಅನುವಾಗುವಂತೆ ಸರ್ಕಾರಿ ವಸತಿ 
ಶಾಲೆಯಲ್ಲ ಅವರವರ ಸಾಮರ್ಥ್ಯಕ್ಷನುಗುಣವಾಗಿ ಐದನೇ ಅಥವಾ 
ಆರನೆಯ ತರಗತಿಗೆ ಸೇರ್ಪಡೆಗೊಳ್ಳಲು ಸಾಧ್ಯವಾಗುವಂತೆ 
ಅವರಿಗೆ ತರಬೇತಿ ಕೊಟ್ಟು ತಯಾರು ಮಾಡಲಾಗುತ್ತದೆ. ಮಗುವಿನ 
ಸ್ವಾಭಾವಿಕ ಸಾಮರ್ಥ್ಯವನ್ನು ಮತ್ತು ಶಾಲೆಯು ಮಗುವಿನ 
ಕುಟುಂಬವು ನೆಲೆಸಿದ ಹಳ್ಳಿಯಿಂದ ಎಷ್ಟು ಹತ್ತಿರದಲ್ಲದೆ ಎಂಬುದನ್ನು 
ಆಧರಿಸಿ ಈ ಶಾಲೆಗಳನ್ನು ಆಯ್ದೆ ಮಾಡಲಾಗುತ್ತದೆ. ಪ್ರತಿವರ್ಷ 
ಸರಾಸರಿ ಮೂವತ್ತು ಮಕ್ಕಳನ್ನು ಮುಖ್ಯವಾಹಿನಿ ಶಾಲೆಗಳಗೆ 
ಸೇರಿಸಲಾಗುತ್ತದೆ. ಅದರಲ್ಲ ಬಹುತೇಕ ಮಕ್ಕಳು ಹತ್ತನೆಯ 
ತರಗತಿಯ ಪರೀಕ್ಷೆಯಲ್ಲ ತೇರ್ಗಡೆಯಾಗುತ್ತಾರೆ. 


ವಾರ್ಷಿಕ ಯೋಜನೆಯೊಂದರ ಮಾದರಿ 

ವಸಂತಶಾಲಾ ಕಾರ್ಯಕ್ರಮದಲ್ಲ ವಿದ್ಯಾರ್ಥಿಗಳು ವರ್ಷದಲ್ಲಿ 
ಸುಮಾರು 3೦೦ ದಿನಗಳ ಕಾಲ ಶಾಲಾ ಚಟುವಟಕೆಗಳಲ್ಪ 
ತೊಡಗಿಕೊಂಡಿರುತ್ತಾರೆ. ಸಾಧಾರಣ ವಾರ್ಷಿಕ ಯೋಜನೆ- 
ಯೊಂದರ (ಜೂನ್‌ 2೨೦16 ರಿಂದ ಏಪ್ರಿಲ್‌ 2೦17) ಕಿರುನೋಟ 
ಇಲಿದೆ : 


ಚಟುವಟಕೆ 


ವಸಂತಶಾಲಾದಲ್ಲ ಈಗಾಗಲೇ ಕಿದುತ್ತಿರುವ ವಿದ್ಯಾರ್ಥಿಗಳ ಆಗಮನ. ಹಿಂದಿನ ಶೈಕ್ಷಣಿಕ ವರ್ಷದಲ್ತ 
ಮುಖ್ಯವಾಹಿನಿ ಶಾಲೆಗೆ ಸೇರ್ಪಡೆಗೊಂಡ ಮಕ್ಷಳು ತಮ್ಮ ಹೊಸ ಶಾಲೆಗಕಲ್ಪ ಚೆನ್ನಾಗಿ ಹೊಂದಿಕೊಂಡಿದ್ದಾರೋ 
ಇಲ್ಲವೋ ಎಂಬುದನ್ನು ಬಚಿತಪಡಿಸಿಕೊಳ್ಳುವುದು. ಹೊಸ ವಿದ್ಯಾರ್ಥಿಗಳನ್ನು ಗುರುತಿಸಿ ದಾಬಲಅಸಿಕೊಳ್ಳುವುದು. 
ಪಾಠ ಬೋಧನೆ ಮತ್ತು ಎಲ್ಲಾ ಸಹಪಠ್ಯ ಚಟುವಟಕೆಗಳು ಆರಂಭವಾಗುತ್ತವೆ. ಪುಸ್ತಕಗಳು ಮತ್ತು ಲೇಖನ 
ಸಾಮರ್ರಿಗಳನ್ನು ಒದಗಿಸಲಾಗುತ್ತದೆ. ಒಂದು ಜೊತೆ ಹೊಸ ಸಮವಸ್ತ್ರ ಮತ್ತು ಪಾದರಕ್ಷೆಗಳಗಾಗಿ ಮಕ್ಷಳ 
ಅಳತೆಯನ್ನು ಪಡೆಯಲಾಗುತ್ತದೆ. ಮೊದಲನೆಯ ಅವಧಿಯು ("ist rm) ಬಹುಪಾಲು ಶಾಲಾಕಾರ್ಯಗಳ 
ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಏಕೆಂದರೆ, ಮಳೆಯಿಂದಾಗಿ ಹೊರಾಂಗಣ ಚಟುವಟಕೆಗಳನ್ನು 
ಕೈಗೊಳ್ಳಲಾಗುವುದಿಲ್ಲ. 


ಪಾಠ ಬೋಧನೆ ಮತ್ತು ಚಟುವಟಕೆಗಳು ಮುಂದುವರೆಯುತ್ತವೆ. ಹೊಸ ಮಕ್ಕಳಗೆ ನೆಲೆಗೊಳ್ಳಲು ನೆರವು 
ನೀಡಲಾಗುತ್ತದೆ. 


ಪಾಠ ಮತ್ತು ಚಟುವಟಕೆಗಳು ಮುಂದುವರೆಯುತ್ತವೆ. ಹಬ್ಬಗಳನ್ನು ಆಚರಿಸಲಾಗುತ್ತದೆ. ನವರಾತ್ರಿ/ದಸರಾಕ್ಕೆ 
ಚಿಕ್ಕದೊಂದು ರಜೆಯುರುತ್ತದೆ. 


ಅನೌಪಚಾರಿಕವಾದ ಮಧ್ಯಾವಧಿ ಪರೀಕ್ಷೇಯನ್ನು ನಡೆಸಲಾಗುತ್ತದೆ 


ಅಕ್ಟೋಬರ್‌ 2೨7 ರಿಂದ ನವಂಬರ್‌ ೨ ರವರೆಗೆ ದೀಪಾವಳ ರಜೆ. 


ಎರಡನೆಯ ಅವಧಿಯು (Second term) ಇನ್ನೂ ಅನೇಕ ಹೊರಾಂಗಣ ಚಟುವಟಕೆಗಳಗೆ ಅನುವು 
ಮಾಡಿಕೊಡುತ್ತದೆ. ಶಾಲೆಗೆ ಭೇಟ ನೀಡುವವರ ಸಂಖ್ಯೆ ಹೆಚ್ಚಿರುತ್ತದೆ. ಜೊತೆಗೆ ಬಹಳಷ್ಟು ಅಕಾಡೆಮಿ 
ಚಟುವಟಕೆಗಳೂ ಇರುತ್ತಿದ್ದು ಕೆಲವೊಂದರಲ್ಲ ಮಕ್ಕಳೂ ಪಾಲ್ಗೊಳ್ಳುತ್ತಾರೆ. 


ನವೆಂಬರ್‌ 19 ರಿಂದ 25 ರವರೆಗೆ "ಗಿಡ ನೆಡುವ ಸಪ್ತಾಹ'ವನ್ನು ಆಚರಿಸಲಾಗುವುದು. ಆ ಸಮಯದಲ್ಲ ಮಕ್ಷಳಗೆ 
ಕೃಷಿ ಮತ್ತು ತೋಟಗಾರಿಕೆಯನ್ನು (ಹೂ ಮತ್ತು ಹಣ್ಣಿನ ತೋಟ) ಪರಿಚಯುಸಲಾಗುವುದು. ಮಕ್ಕಳು ತೋಟವನ್ನು 
ನಿರ್ಮಿಸಲು ತಮ್ಮದೇ ಆದ ಭೂಮಿಯ ತುಂಡೊಂದನ್ನು ಆಯ್ದುಕೊಳ್ಳುತ್ತಾರೆ. ಅದರಲ್ಲ ಮೆಂತೆ, ಕೊತ್ತಂಬರಿ, 
ಪಾಲಕ್‌, ಕಡಲೆ ಮತ್ತು ಬದನೆ ಮುಂತಾದ ನಿರ್ದಿಷ್ಟ ಕಾಲದಲ್ಲಷ್ಟೇ ಬೆಳೆಯುವ ತರಕಾರಿ ಜಜಗಳನ್ನು ಬತ್ತುವರು. 


ಮಕ್ಷಳು ವಸಂತಶಾಲಾದಲ್ಲ ಇರುವಷ್ಟು ದಿನವೂ ತಮ್ಯ ತೋಟವನ್ನು ತಾವೇ ನೋಡಿಕೊಳ್ಳುತ್ತಾರೆ. ಈ ಹಿಂದಿನ 
ವರ್ಷದ ಮಕ್ಕಳ ತಂಡವೊಂದು ಎರೆಹುಳ ಗೊಬ್ಬರವನ್ನು ಕೂಡ ತಯಾರಿಸಿತ್ತು. ತೋಟಗಾರಿಕೆಯು ಮಕ್ಕಳನ್ನು 
ಪ್ರಕೃತಿ. ಭೂಮಿ ಹಾಗೂ ಕೃಷಿಯೊಂದಿಗೆ ಸಂಪರ್ಕದಲ್ಲರಿಸುತ್ತದೆ. ಜೊತೆಗೆ, ಅದರಿಂದ ಕಅಯುತ್ತಲೇ ಕೇಂದುಕ್ಕೆ 
ಕೊಡುಗೆಯನ್ನು ನೀಡುವ ಅವಕಾಶವನ್ನೂ ಅವರಿಗೆ ಒದಗಿಸುತ್ತದೆ. ಅಕಾಡೆಮಿಗೆ ತನ್ನದೇ ಆದ ಒಂದು 
ಕ್ಯಾಂಟೀನ್‌ ಇದ್ದು. ಅಲ್ತ ನಮ್ಯದೇ ಉತ್ತನ್ನಗಳನ್ನು ಬಳಸಲಾಗುತ್ತದೆ. ಮಕ್ನಳು ಕ್ಯಾಂಟೀನ್‌ ನಲ್ಪ್ಲಯೂ ಕೆಲ 
ಸಮಯವನ್ನು ಕಳೆಯುವುದನ್ನು ಆ ಮೂಲಕ ಅಡುಗೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕೆಲಸಗಳನ್ನು 
ಕಅಯುವುದನ್ನು ಪ್ರೋತ್ಹಾಹಿಸಲಾಗುತ್ತದೆ. ಇದು ಮಕ್ಕಳಲ್ಲ ಗುಂಪಾಗಿ ಕೆಲಸ ಮಾಡುವ ಮನೋಧರ್ಮವನ್ನು 
ಹಾಗೂ ಜೀವನ ಕೌಶಲ್ಯಗಳನ್ನು ಮೈಗೂಡಿಸುವಲ್ಲ ಸಹಕಾರಿಯಾಗಿದೆ. ನವೆಂಬರ್‌ ೭8 ರಂದು ವಸಂತಶಾಲಾದ 
ಶಿಕ್ಷಕರುಗಳು ತೇಜ್‌ಗಢ್‌ನಲ್ಲ ಪ್ರತಿ ಸೋಮವಾರ ನಡೆಯುವ ಹಾತ್‌ ಬಜಾರ್‌ ಅನ್ನು ತೋರಿಸಲು ಮಕ್ಕಳನ್ನು 
ಅಲಗೆ ಕರೆದೊಯ್ಯುವರು. ಇದು ಹಳ್ಳಿಯೊಂದರಲ್ಲ ವಾರಕ್ಕೊಮ್ಮೆ ನಡೆಯುವ ಸಂತೆ. ಅಲ್ಲಗೆ ಸಮುದಾಯಗಳು 
ತಮ್ಮ ಕುಟುಂಬ ನಿರ್ವಹಣೆ, ಕೃಷಿ. ಪಶುಸಂಗೋಪನೆಗಳಗೆ ಸಂಬಂಧಿಸಿ. ದೈನಂದಿನ ಬಐದುಕಗೆ ಬೇಕಾದ 
ಸಾಮರ್ರಿಗಳನ್ನು ಕೊಳ್ಳಲು ಮತ್ತು ಮಾರಲು ಬರುತ್ತಾರೆ. ಹಾತ್‌ ಬಜಾರ್‌ ಸಮೀಪದ ಹಳ್ಳಗಳ೦ದ ಬರುವ ಜನರಿಗೆ 
ಮದುವೆ ಸಂಬಂಧಗಳ ಬಣ್ಣೆ ಮಾತುಕತೆ ಆಡಲು, ವಿಶೇಷ ಕಾರ್ಯಕ್ರಮಗಳಗೆ ಆಮಂತ್ರಣ ನೀಡಲು. 
ಜಾನುವಾರುಗಳನ್ನು ಮಾರುವುದು ಇತ್ಯಾದಿ ಕೆಲಸಗಳಗೆ ಪರಪ್ಪರ ಭೇಟಯಾಗಲು ಅಗತ್ಯವಾದ ಒಂದು 
ಸಾಮಾಜಕ ಅವಕಾಶವಾಗಿಯೂ ಕೆಲಸ ಮಾಡುತ್ತದೆ. ಗ್ರಾಮದ ಅರ್ಥವ್ಯವಸ್ಥೆಯಲ್ಲಿ ಹಾಗೂ ಸಾಮಾಜಕ 
ಸಂಬಂಧಗಳನ್ನು ಬೆಸೆಯುವಲ್ತ್ಪ ಸಂತೆಯು ಎಷ್ಟು ಮಹತ್ವದ ಪಾತ್ರವನ್ನು ಹೊಂದಿದೆ ಎನ್ನುವುದನ್ನು ಮಕ್ಷಳಗೆ 
ಅರ್ಥಮಾಡಿಸಲು ಅಲ್ತಗೆ ಕರೆದೊಯ್ಯಲಾಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


69 


ಚಟುವಟಬಕೆ 


ವಸಂತಶಾಲಾದ ಶಿಕ್ಷಕರು ಸರ್ಕಾರಿ ಶಾಲೆಗಳ ಪಠ್ಯಕ್ರಮದ ಜೊತೆಗೆ ಈ ಸಮುದಾಯಗಳ ಸಾಂಪ್ರದಾಯಿಕ 
ಹಾಡು, ಕತೆ, ನೃತ್ಯ, ಸಂಗೀತ ಹಾಗೂ ಕಲೆಗಳನ್ನು ಸೇರಿಸುತ್ತಾರೆ. ಆದಿವಾಸಿ ಅಕಾಡೆಮಿಗೆ ವರ್ಷಪೂರ್ತಿ 
ಹಲವಾರು ಸಂಶೋಧಕರು, ವಿದ್ವಾಂಸರು ಹಾಗೂ ವಿದ್ಯಾರ್ಥಿಗಳು ಭೇಟ ನೀಡಿ ತಂಗುವುದರಿಂದ ಮಕ್ಷಳಗೆ 
ಅವರೊಡನೆ ಸಂಭಾಷಣಿ ನಡೆಸಲು ಮತ್ತು ಒಡನಾಡಲು ಅವಕಾಶ ಸಿಗುತ್ತದೆ. ಇದರಿಂದ ಅವರಿಗೆ ವಿವಿಧ ಭಾಷೆ 
ಮತ್ತು ಸಂಸ್ಕೃತಿಗಳ ಪರಿಚಯವಾಗುತ್ತದೆ. ಇದು. ವಿಶಾಲವಾದ ಬಾಹ್ಯಜಗತ್ತಿನೊಡನೆ ಸ್ನೇಹ ವಿಶ್ವಾಪಸಗಳಂದ 
ಬೆರೆಯಲು ಅವರಿಗೆ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. 


ಆದಿವಾಸಿ ಅಕಾಡೆಮಿಯು ಕಾಲಕಾಲಕ್ಕೆ ನಡೆಸುವ ಸಂಗೀತ ಮತ್ತು ಕಲೆಗೆ ಸಂಬಂಧಿಸಿದ ಕಾರ್ಯಾಗಾರಗಳಲ್ಪ 
ಭಾಗವಹಿಸುವಂತೆ ಮಕ್ಕಳನ್ನು ಪ್ರೋತ್ಪಾಹಿಸಲಾಗುತ್ತದೆ. ಈೇ ವರ್ಷ 2೦16ರ ಡಿಸೆಂಬರ್‌ 10ರಿಂದ 17ರವರೆಗೆ 
ಭಾಷಾ ಕೇಂದ್ರವು ಆದಿವಾಸಿ ಅಕಾಡೆಮಿಯಲ್ಲಿ ಆಯಿಲ್‌ ಆ್ಯ೦ಡ್‌ ನ್ಯಾಚುರಲ್‌ ಗ್ಯಾಸ್‌ ಕಾರ್ಪೋರೇಷನ್‌ನ 


(ONGC) ನೆರವಿನೊಂದಿಗೆ ಆಯೋಜಿಸಿದ್ದ ಒಂದು ವಾರದ ಅವಧಿಯ ಕಲಾವಿದರ ಕಾರ್ಯಾಗಾರದಲ್ಲ ಮಕ್ಷಳು 
ಕೂಡಾ ಭಾಗವಹಿಸಿದ್ದರು. ಭಾಷಾ ಕೇಂದ್ರವು ತಮಿಳುನಾಡು, ಗುಜರಾತ್‌, ಮಹಾರಾಷ್ಟ್ರ ಮತ್ತು ರಾಜಸ್ಥಾನಗಳ೦ದ 
ಆದಿವಾಸಿ ಕಲಾವಿದರನ್ನು ಆಹ್ವಾನಿಸಿತ್ತು. ಮಕ್ಷಳು ತಮ್ಮ ತರಗತಿಗಳೆಲ್ಲ ಮುಗಿದ ಮೇಲೆ ಈ ಕಲಾವಿದರೊಡನೆ 
ಬೆರೆತು, ಚಿತ್ರ ದ 'ಜೇಡಿಮಳ್ಣಿನ "ಆಕೃತಿಗಳನ್ನು ನಿರ್ಮಿಸುವುದು, ಮಣಿಗಳಂದ ಆಭರಣಗಳನ್ನು 
ತಯಾರಿಸುವುದು ಮುಂತಾದವುಗಳನ್ನು ಕಲಅತರು. ಕಲಾವಿದರು ತಮ್ಮ ಕೆಲಸಕಾರ್ಯಗಳು ಮುಗಿದ ಚ 
ಮಕ್ಷಳಗೆ ತಮ್ಮ ಕಲೆಯನ್ನು ಹೇಆಕೊಡಲು ವಿಶೇಷ ಅವಧಿಯನ್ನು ನಡೆಸುತ್ತಿದ್ದರು. ಕಾರ್ಯಾಗಾರವು ಭಾರತದ 
ಇನ್ನಿತರ ಪ್ರಾಂತಗಕಳಲ್ಲ ರೂಢಿಯಲ್ಲರುವ ಆದಿವಾಸಿ ಕಲೆಗಳನ್ನು ಮಕ್ಷಳಗೆ ಪರಿಚಯುಸಿತು. ಇದು ಭಾಷೆ ಹಾಗೂ 
ಸಂಸ್ಕೃತಿಗಳಲ್ಪನ ವೈವಿಧ್ಯತೆಯ ಬಣ್ಣೆ ತಿಕುವಳಕೆಯನ್ನು ಹಾಗೂ ಗೌರವವನ್ನು ಅವರಲ್ಲ ಮೈಗೂಡಿಸುತ್ತದೆ. 
ಕಾರ್ಯಾಗಾರದ ಅವಧಿಯಲ್ಲ. ವಿಶೇಷ ಸೃಜನಶೀಲ ಪ್ರತಿಭೆಯನ್ನು ಹೊಂದಿರುವಂಥ ಮತ್ತು ಅವರ ಪ್ರತಿಭೆಗಳನ್ನು 
ಪೋಷಿಸಿ ಬೆಕೆಸಬೇಕಾದಂತಹ ನಾಲ್ದು ಮಕ್ಕಳನ್ನು ಕಲಾವಿದರು ಗುರುತಿಸಿದರು. 


ಸಮೀಪದ ಒಂದು ಸ್ಥಳಕ್ಕೆ ಒಂದು ದಿನದ ವನ ಭೋಜನ ಎಂಬ ಚಿಕ್ಕ ಪ್ರವಾಸವನ್ನು ಆಯೋಜಸಲಾಗಿತ್ತು. ಕೆಲವು 
ಹಿರಿಯ ಮಕ್ಕಳು ತಮ್ಯ ಶಿಕ್ಷಕರು ಮತ್ತು ಅಕಾಡೆಮಿಯ ಇತರರೊಡನೆ ಐದು ಕಿ.ಮೀ. ದೂರದ ವಡೋದರಾ 
ಮ್ಯಾರಥಾನ್‌ನಲ್ಲ ಭಾಗವಹಿಸಲು ವಡೋದರಾಾಕ್ಕೆ ಹೋಗುತ್ತಾರೆ. ಆ ಓಟದಲ್ಲಿ. ಶಿಕ್ಷಣ, ಭಾಷಾ ವೈವಿಧ್ಯತೆ ಹಾಗೂ 
ಬುಡಕಟ್ಟು ಜನರ ಹಕ್ಸುಗಳ ಮಹತ್ವವನ್ನು ಸಾರುವ ಫಲಕಗಳನ್ನು ಅವರು ಹಿಡಿದಿದ್ದರು. 


ಹೋಳಹಬ್ಬವು ಬುಡಕಟ್ಟು ಸಮುದಾಯಗಳಗೆ ಅತ್ಯಂತ ಪ್ರಮುಖವಾದ ಒಂದು ಹಬ್ಜವಾಗಿರುವುದರಿಂದ ಘಂ 
ಸಮಯದಲ್ಲ ಮಕ್ಷಳು ಮನೆಗೆ ತೆರಆ ತಮ್ಮ ಕುಟುಂಬಗಳೊಂದಿಗೆ ಹಬ್ಬವನ್ನು ಆಚರಿಸಲು ಅನುವಾಗುವಂತೆ 
ಚಿಕ್ಕದೊಂದು ರಜೆ ವಿರಾಮವನ್ನು ವಸಂತಶಾಲಾ ನೀಡುತ್ತದೆ. ಬೇಸಿಗೆ ಸಮೀಪಿಸಿದಂತೆ ಓದು, ಅಭ್ಯಾಸದತ್ತ ಮತ್ತು 
ವಾಡಿಕೆಯ ಶಾಲೆಗಕಲ್ಲ ದಾಬಲಾತಿ ಪಡೆದು ಮುಖ್ಯವಾಹಿನಿಗೆ ಸೇರಿಸಬೇಕಾದ ಮಕ್ಷಳನ್ನು ಪರೀಕ್ಷೆಗೆ ತಯಾರು 
ಮಾಡುವುದರತ್ತ ಗಮನ ಕೇಂದ್ರೀಕರಿಸಲಾಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಸಂಧ್ಯಾ ಗಜ್ಜರ್‌ ಅವರು ಎಮ್‌.ಎಸ್‌. ಯೂನಿವರ್ಸಿಟ, ಬರೋಡಾದಲ್ಲ (ವಡೋದರಾ) ಇಂದ್ದಿಷ್‌ ಸಾಹಿತ್ಯ, ಭಾಷಾವಿಜ್ಞಾನ ಹಾಗೂ ಕಲಾ 
ಇತಿಹಾಸವನ್ನು ವ್ಯಾಸಂಗ ಮಾಡಿದ್ದಾರೆ. ಬಹಳ ವರ್ಷಗಳಂದ ಇವರು ಅಭವೃದ್ಧಿ. ಜನಪ್ರಿಯ ವಿಜ್ಞಾನ ಹಾಗೂ ಸಂಸ್ಕೃತಿಗೆ 
ಸಂಬಂಧಿಸಿದಂತೆ ವೃತ್ತಪತ್ರಿಕೆ ಮತ್ತು ನಿಯತಕಾಲಅಕೆಗಳಗೆ ಹವ್ಯಾಸಿ ಲೇಖಕರಾಗಿ ಲೇಖನಗಳನ್ನು ಬರೆಯುತ್ತಾರೆ. ಇವರು, ಭಾಷಾ 
ಸಂಶೋಧನೆ ಮತ್ತು ಪ್ರಕಾಶನ ಕೇಂದ್ರದ ವಿಶ್ವಸ್ಥ ಮಂಡಳಯ ಸ್ಥಾಪಕ ಸದಸ್ಯರಲ್ಲೊಬ್ಬರು. 2೦15ರಿಂದ ಅದರ ಉಸ್ತುವಾರಿ ವ್ಯವಸ್ಥಾಪಕ 
ಟಪ್ಲಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ನವರಚನಾ ಎಜುಕೇಷನ್‌ ಸೊಸೈಟಿಯ (ಸ್ಥಾಪನೆ;1೨65) ವಿಶ್ವಪ್ಪ ಮಂಡಳಆಯ 
ಸದಸ್ಯರೂ ಆಗಿದ್ದು ಅದರ ಕಾರ್ಯಕಾರಿ ಸಮಿತಿಯ ಸಕ್ರಿಯ ಸದಸ್ಯರೂ ಆಗಿದ್ದಾರೆ. ಈ ಸಂಸ್ಥೆಯು ವಡೋದರಾದಲ್ಲ ನಾಲ್ದು ಶಾಲೆಗಳು 
ಮತ್ತು ಒಂದು ವಿಶ್ವವಿದ್ಯಾಲಯವನ್ನು ನಡೆಸುತ್ತಿದೆ. ಇವರನ್ನು sandhyagajjar @gmail.com ಮೂಲಕ ಸಂಪರ್ಕಿಸಬಹುದು. 


ಸೋನಲ್‌ ಬಕ್ಷಿ ಇವರು ಸಾಹಿತ್ಯದ ಹಿನ್ನೆಲೆಯನ್ನು ಹೊಂದಿದ್ದು ಸಮಾಜ ವಿಜ್ಞಾನದಲ್ಲ ಡಾಕ್ಟರೇಟ್‌ ಪದವಿಯನ್ನು ಪಡೆದಿದ್ದಾರೆ. 
ಆದಿವಾಸಿಗಳು. ಅಧಿಸೂಚಿತ ಪಟ್ಟಯಲ್ಲರುವ ಬುಡಕಟ್ಟುಗಳು ಹಾಗೂ ಅಲೆಮಾರಿ ಸಮುದಾಯಗಳೊಡನೆ ನಿಕಟವಾಗಿ ಕೆಲಸ ಮಾಡಿದ 
ಅನುಭವ ಇವರಿಗಿದೆ. ಸಂಶೋಧನೆಯ ಜೊತೆಗೆ ಶಿಕ್ಷಣ. ಕಲೆ, ಸಂಸ್ಕೃತಿ, ಮಾನವ ಹಕ್ಕುಗಳು ಹಾಗೂ ಅಭವೃದ್ಧಿಗಳಂತಹ 
ವೈವಿಧ್ಯಮಯ ಕ್ಷೇತ್ರಗಳಲ್ಲ ತಕಮಟ್ಟದಲ್ಲ ದುಡಿದ ಅನುಭವವನ್ನೂ ಇವರು ಹೊಂದಿದ್ದಾರೆ. ನಿಧಿ ಸಂಗ್ರಹಣೆ. ಯೋಜನೆಯ ನಿರ್ವಹಣೆ 


ಹಾಗೂ ಪ್ರಕಾಶನ ಕ್ಷೇತ್ರದಲ್ಲಯೂ ವಿಶೇಷ ಪರಿಣತಿಯನ್ನು ಇವರು ಹೊಂದಿದ್ದಾರೆ. ಇವರನ್ನು sonal.bhasha@gmail.com ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


71 


